A 


ಕರ್ನಾಟಕ ವಿಧಾನ ಪರಿಷತ್ತು 


2 
3. ಉತರಿಸಬೇಕಾದ ದಿನಾಂಕ: 
3 


1 1444 

: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
23-09-2021 
ಕಾನೂನು. ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಮತ್ತು ಸಣ್ಣ ನೀರಾವರಿ ಸಚಿವರು 


ಸದರಿ ಒತ್ತುವರಿಯನ್ನು ' ಸುಮಾರು 20 
ವರ್ಷಗಳಿಂದಲೂ ತೆರವುಗೊಳಿಸದಿರಲು 
ಕಾರಣವೇನು? 


3 ಪ್ರಶೆ ಉತರ 
ಸಂ ದ್ನ > B 
ಅ | ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು, 
ಕುದೂರು ಹೋಬಳಿ: ಬಿಸ್ಕೂರು ಗ್ರಾಮ 
ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಸ್ಕೂರು 
ಗ್ರಾಮದ ಬಿಸ್ಕೂರು Fe ಸುಮಾರು 153 
ಎಕರೆ ವಸ್ಟೀರ್ಣವಿದ್ವು ಜಾಗವನ್ನು ಬಂದಿದೆ, 
ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತುವರಿ 
ಮಾಡಿರುವುದು . ಸರ್ಕಾರದ ಗಮನಕ್ಕೆ 
. ಬಂದಿದೆಯೇ; 3 } 
''ಆ | oe ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು. ಕುದೂರು ಹೋಬಳಿ 
ಬಂದಿಡ್ಲಲ್ಲಿ, ತೆರವುಗೊಳಿಸಿ $ರಯ ಬಿಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪಿಯಲ್ಲಿ 'ಬಿಸ್ಫೂರು ಗ್ರಾಮದ 
ಬಿಸ್ಕೂರು ಕೆರೆ ಸುಮಾರು 153 ಎಕರ ವಿಸೀರ್ಣವಿದ್ವಾ ಅದರಲ್ಲಿ: 
ಜಾಗವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ 1 
ಸರ್ಕಾರ ತೆಗೆದುಕೊಂಡ ಕಮುಗಳೇನು 12 ಎಕರೆ ಪ್ರ ಪ್ರದೇಶದ ಭತ್ತುವರಿ. ಯಾಗಿದ್ದು 2012 ರಣ್ಹಿ 12 ಎಕರೆ. 
ಪ್ರದೇಶದ ಒತ್ತುವರಯನ್ನು | ತೆರವುಗೊಳಿಸಿ ಬೌಂಡ್ತಿಟ್ರೆಂಚ್‌ 
Z, ಮಾಡಲಾಗಿದೆ. 
ಇ ಒತ್ತುವರಿ ಮಾಡಿರುವ ಗ್ರಾಮಸ್ಥರ ' ವಿರುದ್ಧ ಒತ್ತುವರಿ ತೆರವುಗೊಳಿಸುವ ಸಮಯದಲ್ಲಿ ರೈತರುಗಳು, 
| ತೆಗೆದುಕೊಂಡ ಕ್ರಮಗಳೇನು; ಯಾವುದೇ ಅಡಚಣೆ" ಮಾಡಿರುವುದಿಲ್ಲ. ಆದಕಾರಣ ಫಿವರುಗಳ 
ವಿರುದ್ದ ಯಾವುದೇ ಕ್ಷಮ ಜರುಗಿಸಿರುವುದಿಲ್ಲ. 
“ರಾಮನಗರ ಜಿಲ್ಲೆ, ಮಾಗಡಿ ತಾ: ಕುದೂರು ಹೋಬಳಿ ಎಸ್ಕೂರು 


ಗ್ರಾಮ ಪಂಚಾಯಿತಿ ವ್ಯಾಪ್ಸಿಯಲ್ಲಿ ಬಿಸೂರು ಗ್ರಾಮದ ಖಿಸ್ಕೂರು 
ಕರೆ ಸುಮಾರು 153 ಎಕರೆ ವಿಸೀರ್ಣವಿದ್ದು, ಅದರಲ್ಲಿ 12 ಎಕರೆ 
ಪ್ರದೇಶದ ಒತ್ತುವರಿಯಾಗಿದ್ದು 2012ರಲ್ಲಿ 12 ಎಕರೆ ಪ್ರದೇಶದ 
ಒತ್ತುವರಿಯನ್ನು ತೆರೆವುಗೊಳಿಸಲಾಗಿದೆ. &ಿ:21-6-2021 ರಂದು 
ಮಾನ್ಯ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ನಡೆದ ಕೆರೆಗಳ ಸಂರಕ್ಷಣೆ 
ಸಂಬಂಧ ಸಭೆಯಲ್ಲಿ ಒತ್ತುವರಿಯಾಗಿರುವ ಕರೆಗಳನ್ನು 
ಶೀಘ್ರವಾಗಿ ಪುನಃ ಸರ್ವೆ ಮಾಡಿ ಬೌಂಡ್ರಿ ನಿಗಧಿಪಡಿಸಲು ಕ್ರಮ 
ಕೈಗೊಳ್ಳಲು ಸರ್ವೆ ಇಲಾಖೆಗೆ ನಿರ್ದೇಶನ ನೀಡಿರುತ್ತಾರೆ. 


ಸಂಖ್ಯೆ: MID 122 LCQ 2021. 


(ಜೆ.ಸಿ.ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು 
ಹಾಗೂ ಶಾಸನ ರಚನೆ ಮತ್ತು 
ಸಣ್ಣ ನೀರಾವರಿ ಸಚಿವರು. 


